ಕರ್ನಾಟಿಕ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ನ ಪರಿಷತ್ತು 


1275 

ಶ್ರೀ ಪುಟ್ಟಣ್ಣ ಶಿಕ್ಷಕರ ಕ್ಲೇತು 
22.09.2021 

ಕಂದಾಯ ಸಚಿವರು 


ಕ್ರಮ 


ಸಂಖ್ಯೆ ಪ್ರಶ್ನೆ 


ಉತ್ತರ 


(ಅ) ಮಂಡ್ಯ ಜಿಲ್ಲೆ - ನಾಗಮಂಗಲ 
ತಾಲ್ಲೂಕು ಹೊಣಕೆರೆ ಹೋಬಳಿಯ 
ಇಜ್ನಿಲಘಟ್ಟಿ ಗ್ರಾಮ ಗೂಡಾನ್ನಾಗಲ್‌ 
ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸರ್ವೆ 
ನಂ.1೪5 ರಲ್ಲಿ ಒಟ್ಟು ಜಮೀನು 
ಎಷ್ಟು; (ಸಂಪೂರ್ಣ ಮಾಹಿತಿ 
ನೀಡುವುದು) 


ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಹೊಣಕೆರೆ 
ಹೋಬಳಿಯ ಇಜ್ಜಿಲಘಟ್ಟ ಗ್ರಾಮ ಗೂಡಾನ್ನಾಗಲ್‌ 
ಸರ್ವೆ ನಂ.105 ರಲ್ಲಿ ಆಕಾರ್‌ಬಂದ್‌ನಂತೆ 577-21 
ಎಕರೆ/ಗುಂಟೆ ಹಾಗೂ ಆರ್‌.ಟಿ.ಸಿ. ಯಂತೆ 535-01 
ಎಕರೆ/ಗುಂಟೆ ಜಮೀೀಮು ಇರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿ ಮಂಡ್ಯ ಇವರ ಆದೇಶ 
ಸಂಖ್ಯ:  ಎಲ್‌ಎನ್‌ಡಿ(ಬಿಸಿಆರ್‌: 134/1977-78 
ದಿನಾ೦ಕ ೦4-03-1982 ರಂತೆ ಅರಣ್ಯ ಇಲಾಖೆಯ 
ಹೆಸರಿಗೆ ಆರ್‌.ಟಿ.ಸಿ. ದಾಖಲಾಗಿರುತ್ತದೆ. 


(ಆಅ) ಗೂಡಾನ್ನಾಗಲ್‌ ದೇವಸ್ಥಾನದ ಹತಿರ 
ಒಟ್ಟು ಎಷ್ಟು ಎಕರೆ ಗೋಮಾಳ 
ಜಮೀನು ಇದೆ; ಹಾಗೂ ಗೋಮಾಳ 
ಜಮೀನನ್ನು ಒತ್ತುವರಿ 
ಮಾಡಿಕೊಂಡಿರುವ ರೈತರು ಎಷ್ಟು; 
ಜಮೀನನ್ನು ಒತ್ತುವರಿ 
ಮಾಡಿಕೊಂಡಿದ್ದರೆ ಸಂಪೂರ್ಣ 
ಮಾಹಿತಿ ನೀಡುವುದು (ರೈತರ ಹೆಸರು 
ವಿಳಾಸ ಹಾಗೂ ಒತ್ತುವರಿ 
ಮಾಡಿಕೊಂಡಿರುವ ಜಮೀನಿನ 
ಸಂಪೂರ್ಣ ಮಾಹಿತಿ ನೀಡುವುದು) 


ಗೂಡಾನ್ನಾಗಲ್‌ ಸುತ್ತಮುತ್ತ ಒತ್ತುವರಿ 
ಮಾಡಿಕೊಂಡಿರುವ ರೈತರ ಸಂಖ್ಯೆ 
ಎಷ್ಟು; ಒತ್ತುವರಿ: ಮಾಡಿಕೊಂಡಿರುವ 
ರೈತರ ವಿರುದ್ದ ಯಾವ ಕುಮ 
ಕೈಗೊಂಡಿದೆ; ಒತ್ತುವರಿ 
ಮಾಡಿಕೊಂಡಿರುವ ರೈತರನ್ನು 
ಯಾವಾಗ ಖಾಲಿ 
ಮಾಡಿಸಲಾಗುವುದು? (ಸಂಪೂರ್ಣ 
ಮಾಹಿತಿ ನೀಡುವುದು) 


(ಇ) 


ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಹೊಣಕೆರೆ 
ಹೋಬಳಿಯ ಇಜ್ಮ್ನಿಲಘಟ್ಟ ಗ್ರಾಮ ಗೂಡಾನ್ನಾಗಲ್‌ 
ಸರ್ವೆ ನಂ.105 ರಲ್ಲಿನ ಜಮೀನು ಅರಣ್ಯ ಇಲಾಖೆಯ 
ಜಮೀನಾಗಿರುವುದರಿಂದ ನಮೂನೆ-53 ಮತ್ತು 
57ರಲ್ಲಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ಜಿಲ್ಲಾಧಿಕಾರಿ, 
ಮಂಡ್ಯ ಇವರ ಪತ್ರ ಸಂಖ್ಯೆ: ಎಲ್‌.ಎಲ್‌.ಡಿಪ)ಸಿಆರ್‌: 
158/2020-21 ದಿನಾಂಕ 28-12-2020 ರಂತೆ ವಜಾ 
ಮಾಡಲಾಗಿರುತ್ತದೆ. 


(ಕಡತ ಸಂಖ್ಯೆಸಂಇ 47 ಎಲ್‌ಜಿವೈ 2021) 


3 


ಕಂದಾಯ ಸಚಿವರು 


